ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾ೦ಕ ೦7ನೇ ಜುಲೈ, 2೦15 
(ಸಮಯ: ಬೆಳಗ್ಗೆ 11.೦೦ ಗಂಟಿಗೆ) 


1. ವಿತ್ತೀಯ ಕಾರ್ಯಕಲಾಪಗಳು 


2೦15-16ನೇ ಸಾಅನ ಈ ಕೆಳಕ೦ಡ ಅನುದಾನ ಬೇಡಿಕೆಗಳ ಮೇಲೆ ಚರ್ಚೆ. ಸರ್ಕಾರದ 
ಉತ್ತರ ಮತ್ತು ಮತಕ್ಕೆ ಹಾಕುವುದು: 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦೨ ಸಹಕಾರ 
2೦ ಲೋಕೋಪಯೋಗಿ 


2. ಶಾಸನ ರಚನೆ 


1 . ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಇತರ 

ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) ವಿಧೇಯಕ, 2೦1೮ 

ಶ್ರೀ ಕೃಷ್ಣ ಬೈರೇಗೌಡ (ಕೃಷಿ ರಾಜ್ಯ ಸಚಿವರು) ಅವರು; 

ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ 
ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


Il. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು; 
ಅ) 2೦15ನೇ ಸಾಅನ ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


(11) ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ತಿದ್ದುಪಡಿ) 
ವಿಧೇಯಕ, 2೦15 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು; 
ಅ) 2೦15ನೇ ಸಾಅನ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು 
ಶುಲ್ಕ ನಿಗದಿ)(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 
ಪು.ತಿ.ನೋ.. 


sD 
(11) ಕರ್ನಾಟಕ ಲಘು ವಿವಾದ ನ್ಯಾಯಾಲಯಗಳು ಮತ್ತು ಕೆಲವು ಇತರ ಕಾನೂನು 
(ತಿದ್ದುಪಡಿ) ವಿಧೇಯಕ, 2೦15 


ಶ್ರೀ ಟ.ಅ. ಜಯಚಂದ್ರ (ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಪಶುಸಂಗೋಪನೆ ಮತ್ತು ಮುಖರಾಯಿ ಸಚಿವರು) ಅವರು; 


ಅ) 2೦15ನೇ ಸಾಅನ ಕರ್ನಾಟಕ ಲಘು ವಿವಾದ ನ್ಯಾಯಾಲಯಗಳು ಮತ್ತು ಕೆಲವು 
ಇತರ ಕಾನೂನು (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


(iv) ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಇತರ 
ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) ವಿಧೇಯಕ, ೭೦15 


ಶ್ರೀ ಕೃಷ್ಣ ಬೈರೇಗೌಡ (ಕೃಷಿ ರಾಜ್ಯ ಸಚಿವರು) ಅವರು: 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ 


ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


(೪) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು; 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


ಇ. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಏಳನೇ ಪಟ್ಟ 


ಆ) ದಿನಾಂಕ ೦3.೦7.೭೦15ರ ಐದನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ 
ಡಾ| ಕೆ.ಸುಧಾಕರ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: ೮೨(1581) 


ನಗರಾಭಿವೃದ್ಧಿ ಸಚಿವರು 


ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಏಳನೇ ಪಟ್ಟ 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಮಾಲೀಕಯ್ಯ ವೆಂಕಯ್ಯ ಗುತ್ತೇದಾರ್‌ ಅವರು ಕಲಬುರ್ಗಿ ಜಲ್ಲೆ ಅಫಜಲಮರ್‌ 
ಮತಕ್ಷೇತ್ರಕ್ಕೆ ಬಸವ, ಡಾಅ೦ಬೇಡ್ಕರ್‌ ಹಾಗೂ ವಾಖಪೇಂ ಯೋಜನೆಯಡಿಯಲ್ಲಿ 
ಮನೆಗಳು ಮಂಜೂರಾಗಿದ್ದರೂ., ನೋಡಲ್‌ ಅಧಿಕಾರಿಗಳ ಕೊರತೆಲುಂದ ಹಣ 
ಬಡುಗಡೆ ವಿಳ೦ಖಬವಾಗಿರುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ.. 


ಹ. 


. ಶ್ರೀ ವಿ.ಸುನೀಲ್‌ಕುಮಾರ್‌ ಅವರು ಕಾರ್ಕಳ ತಾಲ್ಲೂಕಿನ ಹಲವು ಸರ್ಕಾರಿ ಪ್ರಾಥಮಿಕ 
ಮತ್ತು ಪ್ರೌಢಶಾಲೆಗಳಗೆ ಆರ್‌.ಎಂ.ಎಸ್‌.ಎ. ಯೋಜನೆಯಡಿಯಲ್ಲಿ ಕಟ್ಟಡ ನಿರ್ಮಾಣ 
ಕಾಮಗಾರಿಗಳಗೆ ಅನುದಾನ ಮಂ೦ಖಜೂರಾಗಿದ್ದರೂ, ಕಾಮಗಾರಿ ಅಪೂರ್ಣವಾಗಿರುವ 
ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ವಿಜಯಪುರ ನಗರದ ಮಧ್ಯಭಾಗದಲ್ಲರುವ 
ಅಗ್ನಿಶಾಮಕದಳ ವಾಹನವನ್ನು ನಿಲ್ಲಸಲು ಕಾಯ್ದಿರಿಸಲಾದ ಜಾಗವನ್ನು 
ಕಾನೂನುಖಾಹಿರವಾಗಿ ಖಾಸಗಿ ವ್ಯಕ್ತಿಗೆ ನೀಡಿರುವ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ಯು.ಜ.ಬಣಕಾರ ಅವರು ಹಾವೇರಿ ಜಲ್ಲೆ ಹಿರೇಕೆರೂರ ತಾಲ್ಲೂಕು ಹಿರೇಮೊರಬ 
ಗ್ರಾಮದಲ್ಲ ನಡೆಯುತ್ತಿದ್ದ ಪ್ರೌಢ ಶಾಲೆಯನ್ನು ಮುಚ್ಚಿರುವುದರಿಂದ ಅಲ್ಲನ ಬಡ 
ವಿದ್ಯಾರ್ಥಿಗಳಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಪಿಳ್ಳಮುನಿಶಾಮಪ್ಪ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 
ವಿಜಯಪರದಲ್ಲ ಹೊಸ ಬಸ್‌ ಡಿಪೋ ನಿರ್ಮಾಣಕ್ಕೆ ಅನುದಾನ ಐಜಡುಗಡೆ 
ಮಾಡಿದ್ದರೂ, ಇದುವರೆವಿಗೂ ಕಾಮಗಾರಿಗಳ ಟಿಂಡರ್‌ ಪ್ರಕ್ರಿಯೆಯನ್ನು 
ಪ್ರಾರಂಭಸದಿರುವ ಬಣ್ಣೆ ಮಾನ್ಯ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಎನ್‌.ಬಾಲಕೃಷ್ಣ ಅವರು ಚನ್ನರಾಯಪಟ್ಟಣ ತಾಲ್ಲೂಕು ನುಗ್ದೇಹಳ್ಜ ಮೊರಾರ್ಜ 
ದೇಸಾಂ. ವಸತಿ ಶಾಲೆಗೆ ನಿವೇಶನ ಒದಗಿಸಿದ್ದರೂ, ಕಟ್ಟಡ ಕಾಮಗಾರಿ 
ಪ್ರಾರಂಭಸದಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ಂದುಳದ ವರ್ಗಗಳ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಡಿ.ಎನ್‌. ಜೀವರಾಜ್‌ ಅವರು ಚಿಕ್ಕಮಗಳೂರು ತಾಲ್ಲೂಕು ಖಾಂಡ್ಯ ಹೋಬಳ ಬದರೆ 
ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿರಿಗೋಳ, ಅರಿಸಿನಗೆರೆ ಗ್ರಾಮದ ರೈತರನ್ನು 
ಒಕ್ಫಲೆಜ್ಜಸುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀಯುತರಾದ ಹೆಚ್‌.ಎಸ್‌. ಪ್ರಕಾಶ್‌, ಹೆಚ್‌.ಡಿ.ರೇವಣ್ಣ ಮತ್ತು ಹೆಚ್‌.ಕೆ. ಕುಮಾರಸ್ವಾಮಿ 
ಅವರುಗಳು ಹಾಸನ ಜಲ್ಲಾ ಹಾಗೂ ತಾಲ್ಲೂಕು ಕೇಂದ್ರಗಳ ರ ಕಿ.ಮೀ. ವ್ಯಾಪ್ತಿಯಲ್ಲಿ 
ರಿಯಲ್‌ ಎಸ್ಟೇಟ್‌ ಉದ್ಯಮಿಗಳು ರೈತರನ್ನು ವಂಚಸಿ ಕಾನೂನುಬಾಹಿರವಾಗಿ 
ಬಡಾವಣೆಗಳನ್ನು ನಿರ್ಮಿಸುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಬ.ವೈ.ರಾಘವೇಂದ್ರ ಅವರು ರಾಜ್ಯದಲ್ಲ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನದ ಬಾಕಿ 
ಹಣವನ್ನು ನೀಡುವ ಬಗ್ಗೆ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು 
ಪಶುಸಂಗೋಪನೆ ಹಾಗೂ ಮುಜರಾಲು ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ.. 


ವ 


1೦. ಶ್ರೀ ಎ೦. ಕೃಷ್ಣಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಲ್ಲೆ ಚಿಂತಾಮಣಿ ನಗರಕ್ಕೆ ಕುಡಿಯುವ 


ನೀರನ್ನು ಒದಗಿಸುವ ಬಗ್ಗೆ ಮಾನ್ಯ ಪೌರಾಡಳತ. ಸ್ಥಳೀಯ ಸ೦ಸ್ಥೆಗಳು, ಸಾರ್ವಜನಿಕ 
ಉದ್ದಿಮೆಗಳ ಹಾಗೂ ಅಲ್ಲಸಂಖ್ಯಾತರ ಕಲ್ಯಾಣ ಮತ್ತು ವಕ್ತ್‌ ಸಚಿವರ ಗಮನ 
ಸೆಕೆಯುವುದು. 


1. ಶ್ರೀ ಪಿ. ರಾಜೀವ್‌ ಅವರು ರಾಜ್ಯದ ಪ್ರಮುಖ ರಾಜ್ಯ ಹೆದ್ದಾರಿ ಹಾಗೂ ಕುಡಚಿ 


ಮತಕ್ಷೇತ್ರದಲ್ಲ ಹಾದುಹೋಗುವ ಜತ್‌-ಜಂಬೋಟ ರಸ್ತೆಯು ಸಂಪೂರ್ಣ 
ಹಾಳಾಗಿರುವುದರಿಂದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಲೋಕೋಪಯೋಗಿ 
ಸಚಿವರ ಗಮನ ಸೆಳೆಯುವುದು. 


. ಕ್ರೀ ವಿ.ಸುನೀಲ್‌ಕುಮಾರ್‌ ಅವರು ನೂತನವಾಗಿ ರಚನೆಯಾಗಿರುವ ಗ್ರಾಮ 


ಪಂಚಾಯತಿಗಳಗೆ ಕಟ್ಟಡ ಹಾಗೂ ಸಿಬ್ಬಂದಿಗಳ ಕೊರತೆಯುಂದ ಆಡಳತಾತ್ವಕ ತೊಂದರೆ 
ಉಂಟಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭ ವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ಅಪ್ಪಾ೫. ಸಿ.ಎಸ್‌.ನಾಡಗೌಡ ಅವರು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ 


(ಆರ್‌.ಎಂ.ಎಸ್‌.ಎ) ಯೋಜನೆಯಡಿ 2೦14- 15ನೇ ಸಾಅನಲ್ಲ ವಿಜಯಪುರ ಜಲ್ಲೆಯ 
ಮುದ್ದೇ ಹಾಳ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆಗಳಗಾಗಿ ಜಡುಗಡೆಯಾದ 
ಅನುದಾನದಲ್ಲ ನಿಗದಿತ ಕಾಮಗಾರಿಗಳನ್ನು ಕೈಗೊಳ್ಳದಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ 
ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಂಜಯ ಜ. ಪಾಟೀಲ್‌ ಅವರು ಬೆಳಗಾವಿ ನಗರದ ಸರ್ಕಾರಿ ನೌಕರರಿಗೆ ಮನೆ 


ಬಾಡಿಗೆ ಭತ್ಯೆಯನ್ನು ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲ ಹೆಚ್ಚಿಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ್‌ ಅವರು ಶಿವಮೊಗ್ಗ ತಾಲ್ಲೂಕು ಆಯನೂರು 


ಹೋಬಳ ಜಲ್ಲುಣಿ ಗ್ರಾಮದಲ್ಲ ಇನಾಮ್‌ ರದ್ದು ಕಾಯ್ದೆಯಡಿ ಮಾಡಲಾಗಿರುವ ಸರ್ವೆ 
ಕಾರ್ಯವನ್ನು ಪುನರ್‌ ಪರಿಶೀಅಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಜ.ಎಸ್‌. ಪಾಟೀಲ್‌ ಅವರು 2೦13-14ನೇ ಸಾಅನಲ್ಲ ಗದಗ ಜಲ್ಲೆಯಲ್ಲನ ಪ್ರೌಢ 


ಶಾಲೆಗಳಲ್ಲ ಆರ್‌.ಎಂ.ಎಸ್‌.ಎ ಯೋಜನೆಯಡಿ ಮಂಜೂರಾದ ಕಟ್ಟಡ ಕಾಮಗಾರಿಗಳು 
ಸಂಪೂರ್ಣ ಸ್ಥಗಿತಗೊಂಡಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಎಸ್‌.ಶಿವಶ೦ಕರ್‌ ಅವರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ನಂ.3 


ಮತ್ತು ನಂ.5ರ ಭದ್ರಾ ನಾಲಾ ವಿಭಾಗ ವ್ಯಾಪ್ತಿಯ ಕಾಲುವೆಗಳಲ್ಲ ಹೂಳೆತ್ತುವ ಹಾಗೂ 

ಹರಿಹರ ನಗರದಲ್ಲಿ ಹಾದು ಹೋಗಿರುವ ಭದ್ರಾ ನಾಲೆಗೆ ತಡೆಗೋಡೆ ನಿರ್ಮಿಸುವ ಬಗ್ಗೆ 

ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 
ಪು.ತಿ.ನೋ.. 


ಹಿ 

18. ಶ್ರೀ ಕೆ.ಎ೦.ತಿಮ್ಮರಾಯಪ್ಪ ಅವರು ಪಾವಗಡ ತಾಲ್ಲೂಕಿನಲ್ಲ ಗುರುತಿಸಲಾಗಿರುವ 
ಜೀತದಾರರನ್ನು ಜೀತದಿ೦ದ ಮುಕ್ತಿಗೊಳಸಿ, ಪುನರ್‌ ವಸತಿ ಸೇರಿದಂತೆ ಇನ್ನಿತರೆ 
ಸೌಲಭ್ಯವನ್ನು ಕಲ್ತ್ಪಸುವ ಬಗ್ಗೆ ಮಾನ್ಯ ಕಾರ್ಮಿಕ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


19. ಶ್ರೀ ರಮೇಶ್‌ ಬಾಳಪ್ಪ ಭೂಸನೂರು ಅವರು ವಿಜಯಪುರ ಜಲ್ಲೆಯ ಸಿಂಧಗಿ 
ನಗರದಲ್ಪ್ಲರುವ ಕೆರೆಯು ಬತ್ತಿ ಹೋಗಿರುವುದರಿಂದ ಸಾರ್ವಜನಿಕರಿಗೆ ಉಂಟಾಗಿರುವ 
ತೊಂದರೆಯ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ ಸ೦ಸ್ಥೆಗಳು, ಸಾರ್ವಜನಿಕ 
ಉದ್ದಿಮೆಗಳ ಹಾಗೂ ಅಲ್ಪಸ೦ಖ್ಯಾತರ ಕಲ್ಯಾಣ ಮತ್ತು ವಕ್ಸ್‌ ಸಚಿವರ ಗಮನ 
ಸೆಳೆಯುವುದು. 


2೦. ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಅವರು ಧಾರವಾಡ ಹಾಗೂ ಕಲಬುರ್ಗಿ 
ಉಚ್ಚನ್ಯಾಯಾಲಯದ ಎರಡು ಪೀಠಗಳಲ್ಲ ಕೆ.ಎ.ಟಿ. ಪೀಠಗಳನ್ನು ಸ್ಥಾಪಿಸದಿರುವ ಬಗ್ಗೆ 
ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ES ಹಾಗೂ 
ಮುಜರಾ ಸಚಿವರ ಗಮನ ಸೆಳೆಯುವುದು. 


21. ಡಾ| ವಿಶ್ವನಾಥ್‌ ಈ. ಪಾಟೀಲ್‌ ಅವರು ಬೆಳಗಾವಿಯಲ್ಲರುವ ಡಾ| ಪ್ರಭಾಕರ್‌ ಕೋರೆ 
ಆಸ್ಪತ್ರೆಯಲ್ಲ ಅಪೌಷ್ಠಿಕತೆಯಿಂದ ನರಳುತ್ತಿರುವ ಮಕ್ಕಳ ಚಿಕಿತ್ಸೆ ವೆಚ್ಚವನ್ನು ಖಾಲ 
ಸಂಜೀವಿನಿ ಯೋಜನೆಯಂದ ಭರಿಸುವ ಬಧ್ದೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


22. ಶ್ರೀ ಕೆ.ಎಂ. ಶಿವಅ೦ಗೇಗೌಡ ಅವರು ಕಲ್ಲುಗಣಿ ಗುತ್ತಿಗೆಯನ್ನು ರದ್ದುಪಡಿಸಿ ಇ-ಹರಾಜು 
ಮಾಡಲು ಉದ್ದೇಶಿಸಿರುವುದರಿ೦ದ ಸಾರ್ವಜನಿಕರಿಗೆ ಹಾಗೂ ಸಣ್ಣ ಮತ್ತು ಮಧ್ಯಮ 
ಕಲ್ಲುಗಣಿ ಗುತ್ತಿಗೆದಾರರಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


23.ಡಾ| ಕೆ.ಸುಧಾಕರ್‌ ಅವರು ಚಿಕ್ಕಬಳ್ಳಾಪುರ ಜಲ್ಲೆಯಲ್ಲ ಏಪ್ರಿಲ್‌ ಹಾಗೂ ಮೇ ತಿಂಗಳಲ್ಲ 
ಸುರಿದ ಆಅಕಲ್ಲು ಮಳೆಯಿಂದಾಗಿ ನಾಶವಾಗಿರುವ ದ್ರಾಕ್ಷಿ ಬೆಳೆಗೆ ಪರಿಹಾರ ನೀಡದಿರುವ 
ಬಗ್ಗೆ ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


24. ಶ್ರೀ ಕೆ.ಎಸ್‌.ಪುಟ್ಟಣ್ಣಯ್ಯ ಅವರು ರಾಜ್ಯದ ಕೃಷಿ ಇಲಾಖೆಯ ರೈತ ಸಂಪರ್ಕ 
ಕೇಂದ್ರಗಕಲ್ಲ ಸೇವೆ ಸಲ್ಲಸುತ್ತಿದ್ದ ಬಹುತೇಕ ಅನುವುಗಾರರನ್ನು ಸೇವೆಯಿಂದ 
ತೆಗೆದುಹಾಕಿರುವ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


೮. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಬ.ಜ.ನಿಂಗಯ್ಯ, ಕೆ.ಜಿ.ಬೋಪಯ್ಯ, 
ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಿ.ಟ.ರವಿ ಹಾಗೂ ಇತರರು ಕೊಡಗು, ಚಿಕ್ಕಮಗಳೂರು, 
ಶಿವಮೊಗ್ಗ. ಹಾಸನ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಬದ್ದ ಭಾರೀ ಮಳೆ ಮತ್ತು 
ಜರುಗಾಳಯಂದಾಗಿ ಬೆಳೆ ನಾಶವಾಗಿ ರೈತರಿಗೆ ಉಂಟಾಗಿರುವ ನಷ್ಟಕ್ಕೆ ಪರಿಹಾರ 
ನೀಡಲು ವಿಶೇಷ ಪ್ಯಾಕೇಜ್‌ ಘೋಷಿಸುವಂತೆ ಪ್ರಸ್ತಾಪಿಸಿರುವ ಸೂಚನೆಯ ಬಗ್ಗೆ 
ಚರ್ಚೆ. 


ಪು.ತಿ.ನೋ.. 


2. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ತಾಮಿ. ವೈ.ಎಸ್‌.ವಿ. ದತ್ತ, ಹೆಚ್‌.ಡಿ.ರೇವಣ್ಣ. 
ಡಿ.ಸಿ.ತಮ್ಮಣ್ಣ, ಎನ್‌.ಹೆಚ್‌. ಕೋನರೆಡ್ಡಿ ಹಾಗೂ ಇತರರು ರಾಜ್ಯದ 13 ಜಲ್ಲಾ ಹಾಲು 
ಒಕ್ಕೂಟಗಳ ವ್ಯಾಪಿಯಲ್ಲ 15೦೦೦ ಮೆಟ್ರಕ್‌ ಟನ್‌ ಹಾಅನ ಪುಡಿ 
ದಾಸ್ತಾನಿರುವುದರಿಂದ ಕೋಟ್ಯಂತರ ರೂಪಾಯಿಗಳು ನಷ್ಟವಾಗುತ್ತಿರುವ ಬಗ್ಗೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


6. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


ಶ್ರೀ ಎಂ.ಕೃಷ್ಣಾರೆಡ್ಡಿ ಅವರು “ಅಕ್ರಮವಾಗಿ ಬಡಾವಣೆ ನಿರ್ಮಿಸುವ” ಬಗ್ಗೆ ದಿನಾ೦ಕ: 
2೨.೦೮.2೦15ರ ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳ ಒಂದನೇ ಪಟ್ಟಯಲ್ಲನ ಪ್ರಶ್ನೆ 
ಸಂಖ್ಯೆ: ೮೨(ರರಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ 
ಚರ್ಚಿಸುವುದು. 


ಎಂ.ಗುರುರಾಜ 
ಕಾರ್ಯದರ್ಶಿ 


(http://kla.kar.nic.in/assembly/lob/lob.htm) 


